ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ $ 
ಸದಸ್ಯರ ಹೆಸರು ; 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


2104 
ಶ್ರೀ ಮಂಜುನಾಥ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
17.03.2022 

ಮಾನ್ಯ ಜಲಸಂಪನ್ಮೂಲ ಸಚಿವರು 


kel 


ಉತ್ತರ 


ಕ್ರಸಂ ಪ್ರನ್ನೆ 
ಅ''|ರಾಜ್ಯದ ಆಯವ್ಯಯ ಪತ್ರದಲ್ಲಿ ಘೋಷಿಸಿದೆ 


ಸಿದ್ಧಾಪುರ ಏತ ನೀರಾವರಿ ಯೋಜನೆಯ 


ಡಿ.ಪಿ.ಆರ್‌ ಮತ್ತು ನಕ್ಷೆಯನ್ನು 
ತಯಾರಿಸಲಾಗಿದೆಯೇ; (ಪ್ರತಿಯನ್ನು 
ಒದಗಿಸುವುದು) 


ಆ |ಕಈ ಯೋಜನೆಯ "ಯಾವ '` ಗ್ರಾಮಗಳ 
ಮೂಲಕ ಹಾದು ಹೋಗುತ್ತದೆ; ಅದರ 
ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿ ಯಾವುದು; ಈ 
ಯೋಜನೆಗೆ ತಗಲುವ ಅಂದಾಜು ವೆಚ್ಚ 
ಎಷ್ಟು ಅಗತ್ಯವಾದ ನೀರಿನ ಪ್ರಮಾಣವೆಷ್ಟು 


ಅಜ್ರಿ, ಕೊಡ್ಡಾಡಿ. ಅಂಪಾರು, ಕರ್ಕುಂಜೆ ಹಾಗೂ 
ಸಿದ್ಧಾಪುರ ಗ್ರಾಮಗಳ ಸುಮಾರು 1200 ಹೆ. 
ಜಮೀನುಗಳಿಗೆ ನೀರಾವರಿ ಕಲ್ಪಿಸುವ ಗುರಿ 
ಹೊಂದಲಾಗಿರುವ ಸಿದಾಪುರ ಏತ ನೀರಾವರಿ 
ಯೋಜನೆಯ ವಿವರವಾದ ಯೋಜನಾ ವರದಿಯು 
ಕರ್ನಾಟಕ ನೀರಾವರಿ ನಿಗಮದಲ್ಲಿ 
ಪರಿಶೀಲನೆಯಲ್ಲಿರುತ್ತದೆ. 


ಈ `ಯೋಜನೆಗೆ`'ಅಗತ್ಯವಾದ ಸರ್ಕಾರಿ, 
ಅರಣ್ಯ ಮತ್ತು ಪಟ್ಟಾ ಭೂಮಿಯ 
ವಿಸ್ತೀರ್ಣವೆಷ್ಟು. ಭೂಸ್ಥಾಧೀನತೆಗೆ ತಗಲುವ 
ಅಂದಾಜು ವೆಚ್ಚವೆಷ್ಟು; 


ಸಿದ್ಧಾಪುರ ಏತ ನೀರಾವರಿ ಯೋಜನೆಯ ವಿಸ್ತೃತ 
ಯೋಜನಾ ವರದಿಯಲ್ಲಿ ಭೂಸ್ಥಾಧೀನ ಪ್ರಕ್ರಿಯೆಗೆ 
ಸಂಬಂಧಪಟ್ಟಂತೆ ರೂ.50 ಕೋಟ ಮೊತ್ತಕ್ಕೆ 
ಅವಕಾಶ ಕಲ್ಪಿಸಿದ್ದು, ವಿಸ್ತೃತ ಸರ್ವೆ ಕಾರ್ಯದ 


ಬಳಿಕವೇ  ಭೂಸ್ವಾಧೀನತೆಯ ವಿಸ್ಲೀರ್ಣವನ್ನು 
ತಿಳಿದು ತದನಂತರ ಯೋಜನೆಗೆ ಅಗತ್ಯವಾದ 
ಸರ್ಕಾರಿ, ಅರಣ್ಯ ಮತ್ತು ಪಟ್ಟಾ ಭೂಮಿಯ 


ವಿಸ್ತೀರ್ಣವನ್ನು ಅಂದಾಜಿಸಬೇಕಿರುತ್ತದೆ. 


ಕ) ಪಸ ಈ ಹೋಜವನಯ ಯಾವ 
ಹಂತದಲ್ಲಿದೆ; ಈ ಯೋಜನೆಯನ್ನು 


ಯಾವಾಗ ಪ್ರಾರಂಭಿಸಲಾಗುವುದು? 


ಸದಾಷ್‌ಕ ಏತ ``ನೇರಾವರಿ' `` ಯೋಜನೆಯ 
ವಿವರವಾದ ಯೋಜನಾ ವರದಿಯು ಕರ್ನಾಟಕ 
ನೀರಾವರಿ ನಿಗಮದಲ್ಲಿ ಪರಿಶೀಲನೆಯಲ್ಲಿರುತ್ತದೆ. 


ಜಸಂಇ 88 ಎಂಎಲ್‌ಎ 2022 


(ಗೋವಿಂದ ವಿಂ-ಫರಜೋಳ) 
ಒಲಸ್ಪಪನ್ಮೂಲ ಸಚಿವರು 


